ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 696(762) 
ಸದಸ್ಕರ ಹೆಸರು ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸುವ ದಿನಾಂಕ 20-12-2021 


ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸರ್ಕಾರಿ ಪ್ರೌಢ ಶಾಲಾ ಸಹ ಶಿಕ್ಷಕರಿಂದ 
ಉಪನ್ಯಾಸಕರಾಗಿ ಬಡ್ತಿ ಹೊಂದಿದವರ ಸಂಖ್ಯೆ 
ಎಷ್ಟು(ವಿವರಗಳನ್ನು ಜಿಲ್ಲಾವಾರು/ 
ವಿಷಯವಾರು ನೀಡುವುದು) 


ಮೇಲ್ಕಂಡ ಉಪನ್ಯಾಸಕರುಗಳಿಗೆ “ ಅರ್ಹತಾ 
ದಿನಾಂಕದಿಂದ ಅವರ ಸೇವಾವಧಿಯನ್ನು 
(Eligibility date) ಪರಿಗಣಿಸಲು ಸರ್ಕಾರ 
ಯೋಚಿಸಿದೆಯೇ,; ವ ಅರ್ಹತಾ 
(Eligibility date) 
ಪರಿಗಣಿಸದಿರುವುದರಿಂದ ಸದರಿ 
ಉಪನ್ಯಾಸಕರಿಗೆ ಪ್ರಾಂಶುಪಾಲರಾಗಿ ಬಡ್ತಿ 
ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಅವರಿಗೆ ನ್ಯಾಯವನ್ನು 
ಒದಗಿಸಲು ಸರ್ಕಾರ ಸಿದ್ದವಿದೆಯೇ; 


ಸೇವಾವಧಿಯನ್ನು 


ಇ | ಕ.ನಾ.ಸೇ(ಆರ್‌ಪಿಪಿ ಮತ್ತು ಪಿ) 


ಶಿಕ್ಷಕರ ಹುದ್ದೆಯ ವೃಂದದಿಂದ ” ಉಪನ್ಯಾಸಕರ 
ಹುದ್ದೆಯ ವೃಂದಕ್ಕೆ 5737 ಸಹ ಶಿಕ್ಷಕರಿಗೆ 
ಪದೋನ್ಸತಿ ನೀಡಲಾಗಿರುತ್ತದೆ (ವಿವರವನ್ನು 
ಅನುಬಂಧ-!ರಲ್ಲಿ ನೀಡಲಾಗಿದೆ. ಮತ್ತು 
ಪದೋನ್ನತಿ, 'ವಯೋನಿವ್ಯಕ್ತಿ, ನಿಧನ ಮತ್ತು 
ಜಾಜೇನಾಮೆ ಹಾಗೂ ಇನ್ನಿತರ ಕಾರಣಗಳಿಂದ 
ತೆರವಾದ ಹುದ್ದೆಗಳನ್ನು ಹೊರತುಪಡಿಸಿ, 
ಜಿಲ್ಲಾವಾರು ಮತ್ತು ವಿಷಯವಾರು ಹುದ್ದೆಗಳ 
ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ). 

588 ರಿಂ [a) 
ಉಪನ್ಯಾಸಕರಾಗಿ ಬಡ್ಡಿ ಹೊಂದಿದವರಿಗೆ ಅರ್ಹತಾ 
ದಿನಾಂಕಗಳನ್ನು ನಿಗದಿಗೊಳಿಸುವುದಕ್ಕೆ 
ಸಂಬಂಧಿಸಿದಂತೆ ಸರ್ಕಾರದ ಪತ್ರ ಸಂಖ್ಯೆ ಇಡಿ $7 
ಡಿಜಿಡಿ 2009 ದಿನಾಂಕ:23-08-2010ರಲ್ಲಿ, 
ಪೌಢಶಾಲಾ ಸಹಶಿಕ್ಷಕರು ದಿನಾಂಕ:24-10-1986 
ರಿಂದ 30-04-1998ರ ಅವಧಿಯಲ್ಲಿ 
ಕೆ.ಸಿ.ಎಸ್‌.ಆರ್‌. ನಿಯಮ-32ರಡಿಯಲ್ಲಿ ಸ್ವತಂತ್ರ 
ಪ್ರಭಾರದ ಮೇಲೆ ಕಾರ್ಯ ನಿರ್ವಹಿಸಿರುವ 
ದಿನಾಂಕಗಳಿಂದ ಜಾರಿಗೆ ಬರುವಂತೆ 
ನಿಯಮಗಳು 
1978ರ ನಿಯಮ 2(3)ರನ್ವಯ ಪೂರ್ವಾನ್ಸ್ವಯ ಬಡ್ತಿ 
ನೀಡಿ, ಅಂತಹ ಪೂರ್ವಾನ್ವಯ ಬಡ್ತಿ ದಿನಾಂಕವನ್ನು 
ಅರ್ಹತಾ ದಿನಾಂಕವೆಂದು ನಿಗದಿಪಡಿಸುವಂತೆ ಮತ್ತು 
ನಿಯಮ-32ರಡಿ ಕಾರ್ಯ ನಿರ್ವಹಿಸದೇ 
ಇರುವವರಿಗೆ ಅವರುಗಳು ಸ್ಥಾನಪನ್ನ ಬಡ್ಡಿ ಹೊಂದಿ 
ಕಾರ್ಯನಿರ್ವಹಿಸಿದ ದಿನಾಂಕಗಳನ್ನು ಅರ್ಹತಾ 
ದಿನಾಂಕಗಳೆಂದು ನಿಗಧಿಪಡಿಸಲು ಮತ್ತು ನೇರ 
ನೇಮಕಾತಿ ಹೊಂದಿದ ಉಪ ಪನ್ಯಾಸಕರಿಗೆ ಅವರುಗಳು 
ಕರ್ತವ್ಯಕ್ಕೆ ಹಾಜರಾದ ದಿನಾಂಕಗಳನ್ನು ಅರ್ಹತಾ 
ದಿನಾಂಕವೆಂದು ನಿಗಧಿಪಡಿಸಿ, ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ 
ನಿರ್ದೇಶಿಸಲಾಗಿರುತ್ತದೆ. 


ಸಂಖ್ಯೆ: ಇಡಿ 204 ಡಿಜಿಡಬ್ಲ್ಯೂ 2021 


ಅದರಂತೆ, ದಿನಾಂಕ: 24-10-1986 ರಿ೦ಬಿ 
30-04-1998ರ ಅವಧಿಯಲ್ಲಿನ ಉಪನ್ಯಾಸಕರ 
ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಸದರಿ 
ಅವಧಿಯಲ್ಲಿ, ನಿಯಮ 32ರಡಿ ಕಾರ್ಯ 
ನಿರ್ವಹಿಸಿದ ದಿನಾಂಕವನ್ನು ಪರಿಗಣಿಸಿ, 
ಪೂರ್ವಾನ್ವಯ ಬಡ್ತಿ ನೀಡಿ ಜೇಷ್ಯತೆಗೆ ಪರಿಗಣಿಸಿ, 
ದಿನಾಂಕ: 26-03-2011ರಲ್ಲಿ ಅಂತಿಮ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಿದೆ. 


ಮಾನ್ಯ ನ್ನ ಸರ್ವೋಚ್ಛ ನ್ಯಾಯಾಲಯವು ಸಿವಿಲ್‌ 
ಅಪೀಲು ಸಂಖ್ಯೆ: 2368201 ಶ್ರೀ ಬಿಕೆ. ಪವಿತ್ರ 
ಮತ್ತು ತನದ. ವಿರುದ್ಧ ಯೂನಿಯನ್‌ ಆಫ್‌ 
ಇಂಡಿಯಾ ಮತ್ತು ಇತರರು ಮತ್ತು ಸಂಬಂಧಿಸಿದ 
ಮರುಪರಿಶೀಲನಾ ಅರ್ಜಿ ಹಾಗೂ ರಿಟ್‌ 
ಅರ್ಜಿಗಳಲ್ಲಿನ ಪ್ರಕರಣ ಎಂ.ಎ. ಸಂಖ್ಯೆ151/ 
2018ರಲ್ಲಿನ ದಿನಾಂಕ: 10-05-2019ರ ತೀರ್ಪಿನಂತೆ, 
ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 186 
ಎಸ್‌ಆರ್‌ಎಸ್‌ 2018 ದಿನಾಂಕ:27-02-2019 
ಹಾಗೂ 15-05- -2019ರಲ್ಲಿನ ನಿರ್ದೇಶಗಳನ್ನ್ವಯ 
1998ರವರೆಗೆ ನೇರ ನೇಮಕಾತಿ ಹಾಗೂ "ಬಡ್ತಿ 
ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ಉಪನ್ಯಾಸಕರ ದಿನಾಂಕ: 05-09-2019ರಂದು 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ನಿಯಮಾನುಸಾರ 
ಪ್ರಕಟಿಸಲಾಗಿದೆ. 


ಸರ್ಕಾರಿ ಪದವಿ ಪೂರ್ವ ಕಾಲೇಜು 
ಉಪನ್ಯಾಸಕರಿಗೆ ಪ ಪ್ರಾಚಾರ್ಯರ ಹುದ್ದೆಗೆ ಸ್ಥಾನಪನ್ನ 
ಬಡ್ಡಿಯನ್ನು ನಿಯಮಾನುಸಾರ ಪ್ರಕಟಿಸಲಾದ 
ಅಂಿತಿಮ ಜೇಷ್ಠತಾ ಪಟ್ಟಿ ಕ್ರಮಾಂಕವನ್ನು ಪರಿಗಣಿಸಿ, 
ಪ್ರಾಂಶುಪಾಲರ ಹುದ್ದೆಗೆ ಬಡ್ತಿ ನೀಡಲಾಗುತ್ತಿದೆ 
€ಲ ವಿವರಗಳ £ X ಯಲ್ಲ ಪ್ರಶ್ನೆ 
ಉದ್ಭವಿಸುವುದಿಲ್ಲ. 


ಯಾವ ಕಾಲಮಿತಿಯೊಳಗೆ ಮೇಲ್ಕಂಡ 
ತಾರತಮ್ಯವನ್ನು ನಿವಾರಿಸಲಾಗುವುದು? 


Jaci K 
iq. | ಅನುಬಂ; | 
ಮನ್‌] 


ಈ 1998 ರಿಂದ 2೦೫ ರವರೆಗೆ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯ ವೃಂದದಿಂದ ಉಪ 


[ 


ವೃಂದಕ್ಕೆ 5787 ಸಹಶಿಕ್ಷಕರಿಗೆ ಪದೋನ್ನತಿ ನೀಡಲಾದ ವಿವರ 


ನ್ಯಾಸಕರ ಹುದ್ದೆಯ 


ಸರ್ಕಾರಿ/ಇಲಾಖಾ ಆದೇಶ ಸಂಖ್ಯೆ 


01 1998 | ಸರ್ಕಾರದ ಅನಸಾಷಷ ನ್ವ: ಇಡಿ 88 ಡಿಪಿಐ ದಿನಾಂಕ:01.047998 


ಶಿಇಸ್ಸ್ಯಾ; ಪಮುಂ- 01:2008-09 ನನಾ 07ರ 
ಶಿಇಸ್ಕಾ ಪಮುಂ- 01:2008-09 ದನಾಂಕ2905 2009 


ಪಪೂಶಿಇ/ಸ್ಥಾಪ ಖುಿ೦ಬ 01/2010-11, ದನಾಂಕ; 75-04-70 


ಪಪೊಶಿಇಸ್ಥಾಪರ T0705 ನ 


ಪಪೂಶಿಇ/ಸ್ಥಾಪಬ 02/2010-1(%n-02/). ದಿನಾಂಕ 05-200 8 | 


22 720 | SIRES TINO NSTI, SET-IN 


23 | 201 |ಪೆಪೊಶಿಇಗ್ಠಾಪಂ OAD, SEI 0 
| 


ಒಟ್ಟು ೨737 


Avo se 


ECTURER WORKING DETAILS 


EGES PROMOTEES L 


/ 


pe od pe) 
5/513 
|= <|5 
wisia$| |4| 3 y/9|ತ 
[U) [ 519 
9/1919 s|> [) 6lal< 
¥le [GI (=) 

$51515 [3 | z 

| s <4|5| |< 
AHHH EHP EHH 
|” [5 3213151515 


ko) nila 
99” 1SI 
1s50/3/2[8[s[ylslals)s]: 


AD 


W. 


2 
44 


HIKKABALLAPUR 


(ಈ) 


[] 


$ 


ರಿ 


NORTH 
KOPPAL 


RAICHUR 


SOUTH CANARA 


elslzlslala [sells Els sls lslelslslal-lalsl | 


